RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಜನವರಿ ೯, ೨೦೧೪ (ಪುಷ್ಯ ೧೯, ಶಕ ವರ್ಷ ೧೯೩೫) ಸಂಚಿಕೆ ೨ 
Volume 149 Bangalore, Thursday, January 9, 2014 ( Pushya 19, Shaka Varsha 1935) Issue 2 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ, ತುಮಕೂರು 
ಅಧಿಕೃತ ಜ್ಞಾಪನ ನಂ.ವಿಎಎಸ್‌.ಸಿಆರ್‌:266/10-11, ದಿನಾ೦ಕ: 10.12.2013 


ವಿಷಯ : ತುಮಕೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 
ನೇಮಕಾತಿ ಮೂಲಕ ಬರ್ತಿ ಮಾಡುವ ಕುರಿತು:- 


ಉಲ್ಲೇಖಃ 1 ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 128 ಸೆನೆನಿ 2006, ದಿನಾ೦ಕ;-01.08.2009 

ಸರ್ಕಾರದ ಪತ್ರ ಸಂಖ್ಯೆ-ಕಂಇ 04 ಬಿಎಸ್‌ಸಿ 2011, ದಿನಾಂಕ:- 25.02.2011 

ಸರ್ಕಾರದ ಆದೇಶ ಸಂಖ್ಯೆ ಕಂಇ 33 ಡಿಎಸ್‌ಪಿ 2012, ದಿನಾಂಕ:-05.06.2012 

ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 100 ಬಿಎಸ್‌ಸಿ 2011, ದಿನಾ೦ಕ:-29.06.2012 

ಈ ಕಛೇರಿಯ ಆಧಿಸೂಚನೆ ಸಂಖ್ಯೆ ಗ್ರಾಲೆ ಸಿಬ್ಬಂದಿ.ಸಿಆರ್‌. 266/10-11, ದಿನಾಂಕ:-30.07.2012 


ಲ. Uu & YW ಓಟ 


ಈ ಕಛೇರಿಯ ತಿದ್ದುಪಡಿ ಆಧಿಸೂಚನೆ ಸಂಖ್ಯೆ ಗಾ.ಲೆ ಸಿಬ್ಬಂದಿ.ಸಿಆರ್‌. 266/10-11, ದಿನಾಂಕ:- 
ಖಿ 
07.08.2012 


7 ಈ ಕಛೇರಿಯ ಪಕಟಣೆ ಸಂಖ್ಯೆ ಗಾ.ಲೆ ಸಿಬ್ಬಂದಿ.ಸಿಆರ್‌. 266/10-11, ದಿನಾ೦ಕ:-26.08.2013 ಮತು 
ಸು ಜು) ದ್‌ 
04.09.2013 


8 ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ಗ್ರಾಲೆ ಸಿಬ್ಬಂದಿ.ಸಿಆರ್‌. 266/10-11, ದಿನಾ೦ಂಕ:-20.09.2013( 
ಅಂತಿಮ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಲಾದ ಪಟ್ಟಿ) 

ಸರ್ಕಾರದ ಉಲ್ಲೇಖ (2)ರ ಪತದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ 
ಕಮಗಳನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಅದರಂತೆ ನೇಮಕಾತಿ ಪಕಿಯೆಯನ್ನು ಉಲ್ಲೇಖ(1)(2) ಮತ್ತು (4)ರ ಅನ್ವಯ ಹಾಗೂ 
ಕರ್ನಾಟಕ ನಾಗರಿಕ ಸೇವೆ (Revenue Sub ordinate Branch )( Cadre and Recruitment) (Amendment) ನಿಯಮಗಳು, 2009ರಂತೆ ಉಲ್ಲೇಖ(6)ರ 
ತಿದ್ದುಪಡಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ ಉಲ್ಲೇಖ(6) ರ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾದ 
ದಿನಾಂಕದಂದು ಖಾಲಿ ಇದ್ದ 81 ಗಾಮಲೆಕ್ಕಿಗರ ಹುದ್ದೆ ಹಾಗೂ ಸರ್ಕಾರ ಉಲ್ಲೇಖ(3)ರ ಆದೇಶದಲ್ಲಿ ಹೊಸ ನಾಡ ಕಛೇರಿಗಳಿಗೆ ಸೃಜಿಸಲಾಗಿರುವ 20 
ಗಾಮಲೆಕ್ಕಿಗರ ಹುದ್ದೆಗಳು ಸೇರಿ ಒಟ್ಟು 101 ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಭರ್ತಿಗೊಳಿಸಲು ಗಾಮಲೆಕ್ಕಿಗರ ನೇರ ನೇಮಕಾತಿ 

ಪಾಧಿಕಾರದ ನಿರ್ಣಯದಂತೆ ಕಮ ಕೈಗೊಳ್ಳಲಾಗಿದೆ. 
ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇದ್ದ 101 ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು ಅನ್‌ಲೈನ್‌ ಮೂಲಕ ಸ್ವೀಕೃತವಾದ 
ಅರ್ಜಿಗಳಲ್ಲಿ 1:5 ಅನುಪಾತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 29.09. 20ರಂದು ಪಕಟಿಸಿ ಸದರಿ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ದಾಖಲೆಯನ್ನು 
ಪರಿಶೀಲಿಸಲಾಗಿದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಗಂಟ ಹಡತ ಒಬ್ಬ ಅಭ್ಯರ್ಥಿಯು ಸ ರಲ್ಲಿ ಲಭ್ಯರಾಗದ ಕಾರಣ ೧80೧0 ॥ಃst ನಿಂದ ಮೆರಿಟ್‌ ನಂತೆ 
ಮೂಲ ದಾಖಲೆ ಪರಿಶೀಲನೆಗೆ ಒಳಪಡಿಸಿದ್ದು, ನಂತರದಲ್ಲಿ ಸಿ 26.08.20013ರಂದು ಪಕಟಣೆಯೊಂದಿಗೆ 1:1 Provisional Selection list & 


(೧೭) 


೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ಭಾಗ ೫ 





waiting list ಅನ್ನು ಹೊರಡಿಸಿ ದಿನಾಂಕ.26.08.2013 ರಿಂದ 02.09.2013ರ ವರೆಗೆ ಅಭ್ಯರ್ಥಿಗಳಿಂಧ ಆಕ್ಷೇಪಣೆ / ತಕರಾರು ಇದ್ದಲ್ಲಿ ಸಲ್ಲಿಸುವಂತೆ 
ತಿಳಿಸಲಾಗಿತ್ತು. ದಿನಾಂಕ.26.08.2013 ರಿಂದ 02.09.2013ರ ಅವಧಿಯಲ್ಲಿ ಸ್ವೀಕೃತವಾಗಿರುವ ಆಕ್ಷೇಪಣೆ / ತಕರಾರು ಕುರಿತು ಪರಿಶೀಲಿಸಿ ವಿಲೇವಾರಿ 
ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಮೆರಿಟ್‌ ಮತ್ತು ಮೀಸಲಾತಿ ಆಧಾರದ ಮೇರೆಗೆ 101 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು 
ಮತ್ತು ಕಾಯ್ದಿಸಿರಿದ ಪಟ್ಟಿಯನ್ನು ಜಿಲ್ಲಾಧಿಕಾರಿಯವರ ವೆಬ್‌ ಸೈಟ್‌ ww.tumkur.nic.inರಲ್ಲಿ ಉಲ್ಲೇಖ(8)ರ ಅಧಿಸೂಚನೆಯೊಂದಿಗೆ ಪಚುರಪಡಿಸಲಾಗಿದ್ದು. 
ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಪೈಕಿ ಮೂಲ ದಾಖಲೆಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಲ್ಲಿ ಮೂಲ ದಾಖಲೆಗಳ “ಪರಿಶೀಲನಾ ವರದಿ 
ಬಂದಿರುವ ಹಾಗೂ ಪೂರ್ಣ ಪಮಾಣದಲ್ಲಿ ನೈಜತಾ ವರದಿ ಬಂದಿರುವ ಈ ಕೆಳಕಾಣಿಸಿರುವ ಅಭ್ಯರ್ಥಿಗಳನ್ನು ತುಮಕೂರು ಜಿಲ್ಲಾ ಕಂದಾಯ 
ಘಟಕದಲ್ಲಿನ ಗಾಮಲೆಕ್ಕಿಗರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಡಿಸಲಾದ ಅಧಿಸೂಚನೆ/ಪಕಟಣೆಗಳ ವಿರುದ್ದ ರಾಜ್ಯದ ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್‌ ಪಿಟಿಷನ್‌ ನಂ.41070-41071ರಲ್ಲಿ ಮಾನ್ಯ ಉಚ್ಛ ನ್ಯಾಯಾಲಯದ ಮುಂದಿನ ಆದೇಶಕ್ಕೆ ಈ ನೇಮಕಾತಿ ಆದೇಶ 
ಒಳಪಟ್ಟು ನೇಮಕಾತಿ ಮಾಡಲಾಗಿದೆ. 

ಈ ಆದೇಶದಲ್ಲಿನ ಕಮ ಸಂಖ್ಯೆ 01 ರಿಂದ 07 ರಲ್ಲಿ ಹೆಸರಿಸಿರತಕ್ಕ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಗಾಮಲೆಕ್ಕಾಧಿಕಾರಿ ಹುದ್ದೆಯ 
ರೂ.11600-200-12000-250-13000-300-14200-350-15600-400-17200-450-19000-500-21000 ವೇತನ ಶ್ರೇಣಿಯಲ್ಲಿ ಅವರ ಹೆಸರಿನ 
ಎದುರು ನಮೂದಿಸಿರುವ ಕಂದಾಯ ವೃತ್ತಗಳಿಗೆ ಈ ಕೆಳಕಂಡ ನಿಬಂಧನೆಗಳನುಸಾರ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. 









































ಕರ್ತವದ ಮೇಲೆ 
ಕ. ಗಾಮಲೆಕ್ತಿಗರ ಹುದೆಗೆ ನೇಮಕ ರ 
ಡು ಅಭ್ಲರ್ಥಿಯ ಹೆಸರು ಮತು ವಿಳಾಸ ಎ ತೆ ಇ ಹಾಜರಾಗಬೇಕಾದ 
ಸಂ. ರಿ > ಮಾಡಲಾದ ತಾಲ್ಲೂಕು ಹಾಗೂ ಸಳ 
5 ಕಛೇರಿ 
1 ಶೀ ರವೀಂದ್ರ ತಿಮ್ಮಣ್ಣ ಬಂಡಿ ಬಿನ್‌ ತಿಮ್ಮಣ್ಣ ಬಂಡಿ ಮುರ್ಕವಾಡ ತರೀಕೆರೆ ವೃತ್ತ ಕಸಬಾ ಹೋಬಳಿ, ತಾಲ್ಲೂಕು ಕಛೇರಿ, 
ಗಾಮ ಮತ್ತು ಚ ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. ಕುಣಿಗಲ್‌ ತಾಲ್ಲೂಕು . ಕುಣಿಗಲ್‌ ತಾಲ್ಲೂಕು. 
2 ಸ ರವಿ ನಿಜಪ್ಪ ಚಲವಾದಿ ಬಿನ್‌ ನಿಜಪ್ಪ ಚಲವಾದಿ ರೊಳ್ಳಿ ಗಾಮ, ಬಿದನಗೆರೆ ವೃತ್ತ ಕಸಬಾ ಹೋಬಳಿ, ತಾಲ್ಲೂಕು ಕಛೇರಿ, 
ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. ಕುಣಿಗಲ್‌ ತಾಲ್ಲೂಕು. ಕುಣಿಗಲ್‌ ತಾಲ್ಲೂಕು. 
3 ಶೀ ವಸಂತ.ಕೆ ಬಿನ್‌ ಹನುಮಂತಪ್ಪಕೆ ಚಿಕಮಾವತೂರು ವತ, 
ಇ ಕ ಇ ಸು ತಾಲ್ಲೂಕು ಕಛೇರಿ, 
ಅಂಗೂರು ಗಾಮ, ಮಕರಬ್ಲಿ ಅಂಚೆ, ಹುಲಿಯೂರುದುರ್ಗ ಹೋಬಳಿ, ಐ 
೨ ಈ ಕುಣಿಗಲ್‌ ತಾಲ್ಲೂಕು. 
ಹೂವಿನಹಡಗಲಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. ಕುಣಿಗಲ್‌ ತಾಲ್ಲೂಕು. 
4 ಶೀ ಉದಯ.ಸಿ ಬಿನ್‌ ಚಿಗರಯ್ಯ, ಸಿರಿವಾರ ಗಾಮ ಮತ್ತು ಕಲ್ಲನಾಯಕನಹಳಿ ವೃತ್ತ, ಹುತಿದುರ್ಗ ತಾಲ್ಲೂಕು ಕಛೇರಿ, 
ಅಂಚಿ ಹೆಬ್ಬೂರು ಹೋಬಳಿ, ತುವ ಕೂರ ತಾಲ್ಲೂಕು ಹೋಬಳಿ, ಕುಣಿಗಲ್‌ ತಾಲ್ಲೂಕು. ಕುಣಿಗಲ್‌ ತಾಲ್ಲೂಕು. 
5 ಕುಮಾರಿ ಕೆ. ಸುಮಾ ಬಿನ್‌ ಕುಮಾರ ನಾಯ್ಕ್‌, 
ನಾಡ ಕಛೇರಿ, ಕೊತಗೆರೆ ಹೋಬಳಿ, ತಾಲ್ಲೂಕು ಕಛೇರಿ, 
ಕಂಚಿಗನಾಳು ಗಾಮ, ಉಬಾಣಿ ಹೋಬಳಿ, ಮ ik 
೨ ೨ ಕುಣಿಗಲ್‌ ತಾಲ್ಲೂಕು . ಕುಣಿಗಲ್‌ ತಾಲ್ಲೂಕು. 
ಚನ್ನಗಿರಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
6 ಶೀ ಕೆ.ಎಸ್‌.ಹರೀಶ ಬಿನ್‌ ಶೀನಿವಾಸಪ, ಜೋಡಿ ಹೊಸಹಳಿ ವತ, 
ಎ ky ಅ ಜೆ ತಾಲ್ಲೂಕು ಕಛೇರಿ, 
ಕುಂಬಾರ ಬೀದಿ, ಕೊರಟಗೆರೆ ಟೌನ್‌, ಹುತಿದುರ್ಗ ಹೋಬಳಿ, 2 
೨ ಕುಣಿಗಲ್‌ ತಾಲ್ಲೂಕು. 
ಕೊರಟಗೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. ಕುಣಿಗಲ್‌ ತಾಲ್ಲೂಕು. 
7 ಕುಮಾರಿ ಅನಿತಾ ಮಂಜು ಗೌಡ ಬಿನ್‌ ಮಂಜು, ಮಡಿ ಕೋಟಿಗೆ ನಾಡ ಕಛೇರಿ, ಯಡಿಯೂರು ತಾಲ್ಲೂಕು ಕಛೇರಿ, 
ಅಗಹಾರ, ಹೊನ್ನಾವರ ತಾಲ್ಲೂಕು, ಉತ್ತರ ಕನ್ನಡ ಜಿಛೆ. ಹೋಬಳಿ, ಕುಣಿಗಲ್‌ ತಾಲೂಕು. ಕುಣಿಗಲ್‌ ತಾಲ್ಲೂಕು. 
ಕ ದಿ ೧೧ ಣಿ ಣಿ 
ಷರತ್ತುಗಳು: 
01. ನೇಮಕವಾದ ಅಭ್ಯರ್ಥಿಗಳು ಈ ಆದೇಶ ದಿನಾಂಕದಿಂದ 15 ದಿವಸಗಳೊಳಗಾಗಿ ಅವರ ಹೆಸರಿನ ಮುಂದೆ ಸೂಚಿಸಿರತಕ್ಕ ತಾಲ್ಲೂಕು 
ತಹಸೀಲಾರ್‌,ರವರವ ಸಮಕಮದಲ್ಲಿ ಕರ್ತವ್ಕೆ ಹಾಜರಾಗತಕ್ಷದು. 
ದ ಖೈ ದು ರಿಕ KAN) 
02. ಅಭ್ಯರ್ಥಿಯು ತನ್ನ ಹುಟ್ಟಿದ ದಿನಾಂಕ , ಶೈಕ್ಷಣಿಕ ಅರ್ಹತೆಗಳ ಪಮಾಣ ಪತ್ರ ಹಾಗೂ ಸಕ್ಷಮ ಪಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾತಿ 





ಪಮಾಣ ಪತ್ರ (ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ) ಹಾಗೂ ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ, ಸಂಬಂಧಿಸಿದ ಕನಿಷ್ಟ 
ಇಬ್ಬರು ಗಣ್ಯವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪಮಾಣ ಪತ್ರ ಇವು. ಗಳ ಮೂಲ ಪತಿಗಳನ್ನು ಕರ್ತವ ವ್ಯಕ್ಕೆ ಸಗ್ರಿ ಸಂದರ್ಭದಲ್ಲಿ 
ತಹಶೀಲ್ದಾರ್‌ or ನೀಡತಕ್ಕದ್ದು. ಅಭ್ಯರ್ಥಿಯ ಗುರುತಿನ ಬಗ್ಗೆ ನಿಕರವಾಗಿ ಪಠಿಶೀಲಿಸಿಕೊಂಡ ಸಂತರ ಕರ್ತವ್ಯಕ್ಕೆ ತೆಗೆದುಕೊಳ್ಳಲು 
ತಹಶೀಲ್ದಾರ್‌ ಇವರಿಗೆ ಚೂ 


03. ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ (ಪೊಬೇಷನರಿ) ಅವಧಿಯಲ್ಲಿದ್ದು ಅವರು ಈ 
ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು.(1) ಅಕೌಂಟ್ಸ್‌ ಲೋಯರ್‌(2)ರೆವಿನ್ಯೂ ಲೋಯರ್‌(3) 
ಕನ್ನಡ ಭಾಷಾ ಪರೀಕ್ಷೆ (ಎಸ್‌ಎಸ್‌ಎಲ್‌ಸಿ ಯಲ್ಲಿ ಕನ್ನಡ ಭಾಷೆಯನ್ನು ಪಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ, ಕನ್ನಡ 
ಭಾಷೆ ಪರೀಕ್ಷೆಯನ್ನು ಪಾಸು ಮಾಡತಕ್ಕದ್ದು. ) ಈ ಅವಧಿಯಲ್ಲಿ ನಿಗದಿತ ಇಲಾಖಾ ಪರೀಕ್ಷೆಗಳನ್ನು ಪಾಸು ಮಾಡದಿದ್ದಲ್ಲಿ ಅಥವಾ ಕೆಲಸ 
ಕಾರ್ಯಗಳು ತೃಕರವಾಗಿರದಿದ್ದಲ್ಲಿ ಅವರನ್ನು ಸೇವೆಯಿಂದ ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ)ನಿಯಮಗಳು 1977 ನಿಯಮ 
6(1)ರಂತೆ ಸೇವೆಯಿಂದ ತೆಗೆದುಹಾಕಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ೧೯ 





04. ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸಿಂಧುತ್ವದ ನೈಜತೆ 
ಸಾಬೀತಾಗದಿದ್ದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ, ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ ಅವರನ್ನು ಯಾವುದೇ ಸಮಯದಲ್ಲಿ 
ಯಾವು ದೇ ಮುನ್ಸೂಚನೆ ಇಲ್ಲದೆ ಸೇವೆಯಿಂದ ತೆಗೆದು ಹಾಕಲಾಗುವು ದು. 

05. ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತ ಸಂವಿಧಾನದ ರೀತ್ಯಾ "ನಿಷ್ಠೆಯ ಪಮಾಣ ವಚನ " ಸ್ವೀಕರಿಸತಕ್ಕದ್ದು. 

06. ಅಭ್ಯರ್ಥಿಗಳು ಸರ್ಕಾರದ ಸಕ್ಷಮ ಜಿಲ್ಲಾ ವೈದ್ಯಕೀಯ ಪಾಧಿಕಾರದಿಂದ ಪಡೆದಿರುವ ದೈಹಿಕ ಅರ್ಹತಾ ಪಮಾಣ ಪತವನ್ನು ಕರ್ತವ್ಯಕ್ಕೆ 
ಹಾಜರಾದ ಸಂದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ ಸಲ್ಲಿಸತಕ್ಕದ್ದು. 

07. ಸರ್ಕಾರದ ಸುತ್ತೋಲೆ ಸಂ. ಕಂಇ 54 ಬಿಎಸ್‌ಸಿ 2007 ದಿನಾಂಕ 27.03.2007ರ ಅನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ತುಮಕೂರು 
ಜಿಲ್ಲೆಯಲ್ಲಿ ಕನಿಷ್ಟ ಪಕ್ಷ 05 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

08. ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇಂದದಲ್ಲಿ ನೋಂದಾಯಿಸಿದ್ದಲ್ಲಿ, ಗುರುತಿನ ಚೀಟಿಯನ್ನು ತಹಶೀಲ್ದಾರರು ಅಭ್ಯರ್ಥಿಗಳಿಂದ ಪಡೆದು 
ಉದ್ಯೋಗ ವಿನಿಮಯ ಕೇಂದಕ್ಕೆ ಸರಂಡರ್‌ ಮಾಡುವುದು. 


09. ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರಿಕ ಸೇವಾ (ಸಿಸಿಎ)ನಿಯಮಾವಳಿ 1957 ಕರ್ನಾಟಕ 
ನಾಗರಿಕ ಸೇವಾ ನಡತೆ ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 
ಬದ್ಧರಾಗಿರುತ್ತಾರೆ. 


10. ಇದು ನೇರ ನೇಮಕಾತಿ ಹುದ್ದೆ ಆದ ಕಾರಣ ಅಭ್ಯರ್ಥಿಯು ಸೇವೆಗೆ ಸೇರಿದ ದಿನಾಂಕದಿ೦ದ ಜೇಷ್ಠತೆಯನ್ನು ಪರಿಗಣಿಸಲಾಗುವುದು. 


11... ಗಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವು ದರಿಂದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000-00 (ರೂಪಾಯಿಗಳು ಒಂದು 
ಸಾವಿರ ಮಾತ) ಭದತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ, ಅಥವಾ ರಾಷ್ಟೀಯ ಉಳಿತಾಯ ಪತದ ಮೂಲಕವಾಗಲೀ ಸಂಬಂಧಪಟ್ಟ 
ತಹಸೀಲ್ದಾರ್‌ರವರಲ್ಲಿ ಹಾಜರುಪಡಿಸತಕ್ಕದ್ದು. ಅಥವಾ ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತವನ್ನು ಛಾಪಾ ಕಾಗದದಲ್ಲಿ ಬರೆಯಿಸಿ ಒಬ್ಬರ 
ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟೀಯ ಉಳಿತಾಯ ಪತದ ಮೂಲಕ ಸರ್ಕಾರಕ್ಕೆ ಫ್ಲೆಡ್ಜ್‌ ಮಾಡಿಕೊಳ್ಳತಕ್ಕದ್ದು. 

12. ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗದಿಪಡಿಸಲಾಗುವ ವಿವಿಧ ಪರೀಕ್ಷೆ/ ತರಬೇತಿಗಳನ್ನು ಯಶಸ್ವಿಯಾಗಿ 
ಮುಗಿಸತಕ್ಕದ್ದು. 

13. ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನಿಯಮಾವಳಿಗಳನ್ನು 
ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪಮಾಣ ಪತವನ್ನು ಸಲ್ಲಿಸತಕ್ಕದ್ದು. ಹಾಗೂ ಮೇಲೆ ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ 
ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ ಪಡೆದಿರಬೇಕು. 

14. ಅಭ್ಯರ್ಥಿಗಳು ತಮ್ಮ ಕುಟುಂಬಧ ಒಟ್ಟು ಚರ-ಸ್ಥಿರ ಆಸ್ತಿಯ ವಿವರದ ಬಗ್ಗೆ ವರದಿಯನ್ನು ನಿಗಧಿಪಡಿಸಲಾಗಿರುವ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 

15. ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 

16. ಈ ನೇಮಕಾತಿ ಆದೇಶದಲ್ಲಿನ ಅಭ್ಯರ್ಥಿಗಳ ವೇತನವನ್ನು ಪ್ರಥಮ ವೇತನ ಡಾ. ಮಾಡಲು ಈ ಕಛೇರಿಯ ಆದೇಶ ಪಡೆಯದೆ ಡಾ 
ಮಾಡದಿರಲು ಸಂಬಂಧಪಟ್ಟ ತಹಸೀಲ್ದಾರ್‌ರವರಿಗೆ ಸೂಚಿಸಿದೆ. 


PR.143 ಕೆ.ಎಸ್‌.ಸತ್ಯಮೂರ್ತಿ 
50.25 ಜಿಲ್ಲಾಧಿಕಾರಿ, ತುಮಕೂರು ಜಿಲ್ಲೆ. 


ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ, ತುಮಕೂರು 
ಅಧಿಕೃತ ಜ್ಞಾಪನ ನಂ.ವಿಎಎಸ್‌.ಸಿಆರ್‌:266(5)/10-11, ದಿನಾ೦ಕ-.10.12.2013 


ವಿಷಯ ಃ ತುಮಕೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡುವ ಕಾರಣ ಹೊರಡಿಸಲಾಗಿದ್ದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಆಯ್ಕೆಯನ್ನು ರದ್ದುಪಡಿಸುವ ಕುರಿತು:- 
ಉಲ್ಲೇಖಃ- 1 ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 128 ಸೆನೆನಿ 2006, ದಿನಾಂಕ;-01.08.2009 
2 ಸರ್ಕಾರದ ಪತ್ರ ಸಂಖ್ಯೆಕಂಇ 04 ಬಿಎಸ್‌ಸಿ 2011, ದಿನಾಂಕ:- 25.02.2011 
3 ಸರ್ಕಾರದ ಆದೇಶ ಸಂಖ್ಯೆ ಕಂಇ 33 ಡಿಎಸ್‌ಪಿ 2012, ದಿನಾಂಕ:-05.06.2012 
4 ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 100 ಬಿಎಸ್‌ಸಿ 2011, ದಿನಾಂಕ:-29.06.2012 
5೨ ಈ ಕಛೇರಿಯ ಆಧಿಸೂಚನೆ ಸಂಖ್ಯೆ ಗ್ರಾಲೆ ಸಿಬ್ಬಂದಿ.ಸಿಆರ್‌. 266/10-11, ದಿನಾಂಕ:-30.07.2012 
6 ಈ ಕಛೇರಿಯ ತಿದ್ದುಪಡಿ ಆಧಿಸೂಚನೆ ಸಂಖ್ಯೆ ಗ್ರಾಲೆ ಸಿಬ್ಬಂದಿ.ಸಿಆರ್‌. 266/0-11, ದಿನಾ೦ಂಕ:-07.08.2012 
7 ಈ ಕಛೇರಿಯ ಪಕಟಣೆ ಸಂಖ್ಯೆ ಗ್ರಾಲೆ ಸಿಬ್ಬಂದಿ.ಸಿಆರ್‌. 266/10-11, ದಿನಾ೦ಕ:-26.08.2013 ಮತ್ತು 04.09.2013 


8 ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ಗಾ.ಲೆ ಸಿಬ್ಬಂದಿ.ಸಿಆರ್‌. 266/10-11, ದಿನಾ೦ಕ:-20.09.2013( ಅಂತಿಮ ಆಯ್ಕೆ ಪಟ್ಟಿ 


ಮತು ಕಾಯ್ಲಿರಿಸಲಾದ ಪಟಿ) 
ಬಂ ಎ (OX 


೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ಭಾಗ ೫ 





ಸರ್ಕಾರದ ಉಲ್ಲೇಖ (2)ರ ಪತದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ ಕಮಗಳನ್ನು 
ಕೈಗೊಳ್ಳಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇದ್ದ 101 ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ 
ಮಾಡಲು ಅನ್‌ಲೈನ್‌ ಮೂಲಕ ಸ್ವೀಕೃತವಾದ ಅರ್ಜಿಗಳಲ್ಲಿ 15 ಅನುಪಾತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 29.09.2012ರಂದು ಪಕಟಿಸಿ ಸದರಿ 
ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ದಾಖಲೆಯನ್ನು ಪರಿಶೀಲಿಸಲಾಗಿದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಒಬ್ಬ ಅಭ್ಯರ್ಥಿಯು 15 ರಲ್ಲಿ 
ಲಭ್ಯರಾಗದ ಕಾರಣ 88/೧400 15 ನಿಂದ ಮೆರಿಟ್‌ ನಂತೆ ಮೂಲ ದಾಖಲೆ ಪರಿಶೀಲನೆಗೆ ಒಳಪಡಿಸಿದ್ದು, ನಂತರದಲ್ಲಿ ದಿನಾಂಕ:- 
26.08.2013ರಂದು ಉಲ್ಲೇಖ(?)ರಲ್ಲಿ ಪಕಟಣೆಯೊಂದಿಗೆ 1:1 Provisional Selection list & waiting list ಅನ್ನು ಹೊರಡಿಸಿ ದಿನಾ೦ಕ.26.08.2013 ರಿಂದ 
02.09.2013ರ ವರೆಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆ / ತಕರಾರು ಇದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ದಿನಾಂಕ.26.08.2013 ರಿಂದ 02.09.2013ರ 
ಅವಧಿಯಲ್ಲಿ ಸ್ವೀಕೃತವಾಗಿರುವ ಆಕ್ಷೇಪಣೆ / ತಕರಾರು ಕುರಿತು ಪರಿಶೀಲಿಸಿ ವಿಲೇವಾರಿ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಮೆರಿಟ್‌ 
ಮತ್ತು ಮೀಸಲಾತಿ ಆಧಾರದ ಮೇರೆಗೆ 101 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತು ಕಾಯ್ದಿಸಿರಿದ ಪಟ್ಟಿಯನ್ನು ಜಿಲ್ಲಾಧಿಕಾರಿಯವರ ವೆಬ್‌ ಸೈಟ್‌ 
www.tumkur.nic.in ರಲ್ಲಿ ಉಲ್ಲೇಖ(8)ರ ಅಧಿಸೂಚನೆಯೊಂದಿಗೆ ಪಚುರಪಡಿಸಲಾಗಿದ್ದು, ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ 101 ಅಭ್ಯರ್ಥಿಗಳ ಪೈಕಿ 
ಮೂಲ ದಾಖಲೆಗಳನ್ನು ಸಲ್ಲಿಸಲು 37 ಅಭ್ಯರ್ಥಿಗಳು ಮಾತ್ರ ಹಾಜರಾಗಿದ್ದು, ಮೂಲ ದಾಖಲೆಗಳನ್ನು ಸಲ್ಲಿಸಲು ಹಾಜರಾಗದ 64 ಅಭ್ಯರ್ಥಿಗಳನ್ನು ಆಯ್ಕೆ 
ಪಟ್ಟಿಯಿಂದ ಕೈ ಬಿಡಲು ಗಾಮಲೆಕ್ಕಿಗರ ನೇರ ನೇಮಕಾತಿ ಪಾಧಿಕಾರದ ದಿನಾಂಕ:-19.10.2013ರ ಸಭೆಯ ನಡವಳಿಯಲ್ಲಿ ತೀರ್ಮಾನಿಸಿರುವಂತೆ 64 
ಅಭ್ಯರ್ಥಿಗಳ ಆಯ್ಕೆಯನ್ನು ರದ್ದುಪಡಿಸಲಾಗಿದೆ. 
ಹಾಗೂ ಗಾಮಲೆಕ್ಕಿಗರ ಪ್ರಾಧಿಕಾರದ ದಿನಾಂಕ:-19.10.2013ರ ತೀರ್ಮಾನದಂತೆ ಕೈ ಬಿಡಲಾದ 64 ಅಭ್ಯರ್ಥಿಗಳ ರೋಸ್ಟರ್‌ ಬಿಂಧುವಿಗೆ 
waiting list ನಲ್ಲಿ ಲಭ್ಯವಿರುವ 29 ಅಭ್ಯರ್ಥಿಗಳಿಗೆ ದಿನಾಂಕ:-11.11.2013ರ೦ದು ಹಾಜರಾಗಿ ಮೂಲ ದಾಖಲೆಯನ್ನು ಸಲ್ಲಿಸಲು ಸೂಚನಾ ಪತ್ರವನ್ನು 
ನೋಂದಾಯಿತ ಅಂಚೆ ಮೂಲಕ ಕಳುಹಿಸಲಾಗಿದ್ದು, ದಿನಾಂಕ:-11.11.2013ರಂದು 09 ಅಭ್ಯರ್ಥಿಗಳು ಮಾತ್ರ ಹಾಜರಾಗಿ ಮೂಲ ಧಾಖಲೆಗಳನ್ನು 
ಸಲ್ಲಿಸಿರುತ್ತಾರೆ. ಉಳಿದ 20 ಅಭ್ಯರ್ಥಿಗಳು ಹಾಜರಾಗಿರುವುದಿಲ್ಲ. ಹಾಜರಾಗದ 20 ಅಭ್ಯರ್ಥಿಗಳನ್ನು ದಿನಾ೦ಕ:-05.12.2013ರ ಪಾಧಿಕಾರದ ಸಭೆಯಲ್ಲಿ 
ಆಯ್ಕೆಯನ್ನು ರದ್ದುಪಡಿಸಲು ತೀರ್ಮಾನಿಸಿರುವಂತೆ ರದ್ದುಪಡಿಸಲಾಗಿದೆ. 


ಉಲ್ಲೇಖ(8)ರ ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ 101 ಅಭ್ಯರ್ಥಿಗಳ ಪೈಕಿ ದಿನಾಂಕ:-01.10.2013ರಂದು ಹಾಜರಾಗಿ ಮೂಲ ದಾಖಲೆಯನ್ನು 
ಸಲ್ಲಿಸಿರುವ 37 ಅಭ್ಯರ್ಥಿಗಳ ಪೈಕಿ ಈ ಕೆಳಕಾಣಿಸಿರುವ 10 ಅಭ್ಯರ್ಥಿಗಳ ದ್ವಿತೀಯ ಪಿ.ಯು.ಸಿ ಅಂಕಪಟ್ಟಿ ನೈಜವಾಗಿರುವು ದಿಲ್ಲವೆಂದು ನಿರ್ದೇಶಕರು, ಪದವಿ 


ಪೂರ್ವ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರ ಪತದ ಸಂಖ್ಯೆ:ಪಪೂಶಿ/ದ್ವಿಪಶಾ/ಅಪಪ/2012-14, ದಿನಾಂಕ:-28.10.2013ರಲ್ಲಿ ತಿಳಿಸಿರುತ್ತಾರೆ. ಅಭ್ಯರ್ಥಿಗಳು 
ನೈಜವಾಗಿ ದ್ವಿತೀಯ ಪಿ.ಯು.ಸಿ ಯಲ್ಲಿ ಪಡೆದಿರುವ ಅಂಕ ಎಷ್ಟು ಎಂಬುದನ್ನು ತಿಳಿಸಿರುತ್ತಾರೆ. ಏವರ ಈ ಕೆಳಕಾಣಿಸಿರುವಂತೆ ಇರುತ್ತದೆ. 



































ಪದವಿ ಪೂರ್ವ 
ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿ ಸಲ್ಲಿಸಿರುವ ಮೂಲ 
ರೆಫರೆನ್‌ ತ ಚ ಶಿಕಣ ಇಲಾಖೆಯ 
ಕ.ಸಂ ಗ ಅಭ್ಯರ್ಥಿಯ ಹೆಸರು ಆಯ್ಕೆ ಯಾಗಿರುವ ಅಂಕಪಟ್ಟಿ (ನೈಜವಾಗಿಲ್ಲದ ಅಂಕ ಆ 
ದ ನಂ. i ದಾಖಲೆಗಳಲ್ಲಿರುವ 
ಕೆಟಗರಿ/ ರೋಸ್ಟರ್‌ ಬಿಂದು ಪಟ್ಟಿಯಲ್ಲಿನ ಒಟ್ಟು ಅಂಕಗಳು ನ 
ಇ ಒಟ್ಟು ಅಂಕಗಳು 
01 213506 ಅರುಣ ಕುಮಾರ್‌ ವಿ.ಆರ್‌ GM / Rural 576 372 
02 213507 ದೇವರಾಜು .ಆರ್‌ GM / Rural 571 309 
03 213503 ಶೀನಾಥ .ವಿ GM / Other 569 ದ್‌ 
~~ 
04 220209 ಮೂರ್ತಿ .ಎನ್‌ GM/ KMS 569 428 
05 220336 ವಿದ್ಯಾಧರೆ. ಆರ್‌ GM/ Women 568 238 
06 224069 ಪಕಾಶ ಕೆ.ವಿ GM / Rural 568 412 
ತಾ 
07 216425 ರಾಮಾಂಜನ. ಡಿ SC / Rural 563 318 
08 220631 ಮಹೇಶ ನಾಯ್ಕ್‌ SC/KMS 563 349 
09 216949 ರವಿಕುಮಾರ್‌ ಟಿ.ಸಿ 2A / Other 561 291 
10 223905 ಅಂಬರೀಶ .ಸಿ.ಎನ್‌ Cat-1 / other 560 282 


























ಈ ಮೇಲ್ಮಾಣಿಸಿರುವ ಅಭ್ಯರ್ಥಿಗಳು ಸುಳ್ಳು ಮಾಹಿತಿಯನ್ನು ಅನ್‌ಲೈನ್‌ ಅರ್ಜಿಯಲ್ಲಿ ದಾಖಲಿಸಿ ಪರಿಶೀಲನೆಗೆ ನೈಜವಲ್ಲದ ಅಂಕಪಟ್ಟಿಯನ್ನು 
ಹಾಜರುಪಡಿಸಿದ್ದು ಗಾಮಲೆಕ್ಕಿಗರ ಹುದ್ದೆಗೆ ಮೆರಿಟ್‌ ಆಧಾರದ ಮೇಲೆ ಆಯ್ಕೆಗೊಂಡಿರುವು ದನ್ನು ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರ ಪತದ ಸಂಖ್ಯೆ:ಪಪೂಶಿ/ದ್ವಿಪಶಾ/ ಅಪಪ/2012-14, ದಿನಾ೦ಕ:-28.10.2013ರ ವರದಿಯ ಆಧಾರದ ಮೇಲೆ ಅಭ್ಯರ್ಥಿಗಳು ಸಲ್ಲಿಸಿರುವ 
ಮೂಲ ಅಂಕಪಟ್ಟಿ ನೈಜವಾಗಿಲ್ಲದ ಕಾರಣ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 216 ಬಿಎಸ್‌ಸಿ 2013, 
ದಿನಾ೦ಕ:22.08.2013ರ ಅನ್ವಯ ಮೇಲ್ಮಾಣಿಸಿರುವ ಹತ್ತು ಅಭ್ಯರ್ಥಿಗಳ ಆಯ್ಕೆಯನ್ನು ಅನೂರ್ಜಿತಗೊಳಿಸಿ ರದ್ದುಪಡಿಸಲಾಗಿದೆ. 


ಕೆ.ಎಸ್‌.ಸತ್ಯಮೂರ್ತಿ 
PR.142 ಜಿಲ್ಲಾಧಿಕಾರಿ ಹಾಗೂ ಅಧ್ಯಕ್ಷರು 
50.25 ಗಾಮಲೆಕ್ಕಿಗರ ನೇರ ನೇಮಕಾತಿ ಪಾಧಿಕಾರ, ತುಮಕೂರು ಜಿಲ್ಲೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ೨೧ 





ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ _ 573 201 
ನಂ.ಗ್ರಾ.ಲೆ.ಸಿಬ್ಬಂದಿ-121/2012-13, ದಿನಾಂಕ:04-12-2013 
ಅಧಿಕೃತ ಜ್ಞಾಪನ 
ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ 2013 ನೇ ಸಾಲಿನಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆ ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಉಲ್ಲೇಖ:- 1. ಸರ್ಕಾರದ ಪತ್ರದ ಸಂಖ್ಯೆ: ಕಂ.ಇ. 33 ಬಿಎಸ್‌ಸಿ 2012, ದಿನಾ೦ಕ: 21/06/2012. 
ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 28.012013 
ಈ ಕಛೇರಿಯ ಸಮಸಂಖ್ಯೆ ಪ್ರಕಟಣೆ ದಿನಾಂಕ 20.05.2013 
ಈ ಕಛೇರಿಯ ತಿಳುವಳಿಕೆ ಪತ್ರ ದಿನಾಂಕ 26-9-2013 
ಈ ಕಛೇರಿಯ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ ದಿನಾಂಕ 10-10-2013 


ಆ ಹ YW ಟಟ 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 46 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಭರ್ತಿಮಾಡುವ ಸಲುವಾಗಿ 
ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌) ನಿಯಮಗಳನ್ವಯ ಉಲ್ಲೇಖ (1) ರಲ್ಲಿನ 
ಸರ್ಕಾರದ ಪತ್ರದಂತೆ ಉಲ್ಲೇಖ (2) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಅದರಂತೆ 
ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 110 ರ ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ 
ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಉಲ್ಲೇಖ (3) ರಲ್ಲಿ ಪ್ರಕಟಿಸಲಾಗಿರುತ್ತದೆ. 

ಸದರಿ ಪರಿಶೀಲನಾ ಪಟ್ಟಿಯಂತೆ ದಿನಾಂಕ: 05-06-2012 ಕ್ಕೆ ಪರಿಶೀಲನೆಗೆ ಹಾಜರಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ. 
ದಾಖಲೆಗಳ ಪರಿಶೀಲನೆಯಿಂದ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ಮೀಸಲಾತಿ ಆಧಾರದಲ್ಲಿ 46 ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮತ್ತು ಶೇಕಡಾ 10 
ರಷ್ಟು ತಾತ್ಕಾಲಿಕ ಕಾಯ್ದಿರಿಸಿರುವ ಪಟ್ಟಿಯನ್ನು ಉಲ್ಲೇಖ (4) ರಂತೆ ಪ್ರಕಟಿಸಲಾಗಿರುತ್ತದೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಬಗ್ಗೆ ಮತ್ತು ತಾತ್ಕಾಲಿಕ 
ಕಾಯ್ದಿರಿಸಿರುವ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ 09-10-2013 ವರೆಗೆ ಕಾಲಾವಕಾಶ ನೀಡಲಾಗಿತ್ತು. 

ಸದರಿ ತಾತ್ಕಾಲಿಕ ಪಟ್ಟಿಗಳಿಗೆ ಬಂದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ತಿರ್ಮಾನಿಸಲಾಗಿರುತ್ತದೆ. 

ಅಭ್ಯರ್ಥಿಗಳ ಮೆರಿಟ್‌ ಮತ್ತು ಮೀಸಲಾತಿ ಆಧಾರದಲ್ಲಿ 46 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತು ಶೇಕಡಾ 10 ರಷ್ಟು ಕಾಯ್ದಿರಿಸಿರುವ 
ಪಟ್ಟಿಯನ್ನು ಉಲ್ಲೇಖ (4) ರಂತೆ ಪ್ರಕಟಿಸಲಾಗಿರುತ್ತದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 11-10-2013, 22-10-2013 ಮತ್ತು 07-11-2013 ರಂದು ಕೌನ್ಸಲಿಂಗ್‌ ಮುಖಾಂತರ ಖಾಲಿ 
ಹುದ್ದೆಗಳ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಗಳನ್ನು ಗ್ರಾಮಲೆಕ್ಕಿಗರ ಹುದ್ದೆಯ ವೇತನ 
ಶ್ರೇಣಿಯ 11600-200-12000-250-13000-300-14200-350-15600-400-17200-450-19000-500-21000 ರಲ್ಲಿ ಗ್ರೂಪ್‌ “ಸಿ” ಹುದ್ದೆಯಲ್ಲಿ 
ನೇಮಕಾತಿ ಮಾಡಿ ಆದೇಶಿಸಿರುತ್ತದೆ. 




















ಆಯ್ಕೆ 
ರೆಫರನ್‌ ಶೇಡಕವಾರು | ಆಯೆಯಾದ 
ಕಸಂ| ದಡ | ಅಭ್ಯರ್ಥಿಯ ಹೆಸರು/ತಂದೆಯ ಹೆಸರು/ವಿಳಾಸ | ಜನ್ಮ ದಿನಾಂಕ ಸ ಕಾಹು 
ನಂ 1 ಅಂಕ ವರ್ಗ ತಾಲ್ಲೂಕು/ 
ಹೋಬಳಿ/ವೃತ್ತ 
1 145172 | AMULYA SUZANA C, 23/02/1995 95.66 GM ಅರಕಲಗೂಡು/ 
0/೦ CHINNAPPA JYOTHI KUMARA (GM) ba 
SHETTY HALLI AT POST, KATTAYA 1೦8/1 
HASSAN TALUK HASSAN 573128 ಅರಕಲಗೂಡು 
2 142828 | FARHEEN 30/06/1993 95.00 GM ಹಾಸನ/ 
D/o ABDUL REHAMAN (GM) ERY 
AZAD ROAD SAKLESHPUR 
ಬೆಲಹಳ್ಳಿ 
HASSAN 573134 ಅಳ 
3 147371 | VANIVALI 14/12/1994 93.50 GM ಅರಸೀಕೆರೆ/ 
D/O BASAVARAJ VAL! (Women) ಸ 
ಣು 
ITTIGI POST HUVINAHADGLI TALUK 
BELLARY 583220 ಹಾರನಹಳ್ಳಿ 
4 139426 | DEEPIKASM 9/11/1991 93.16 GM SEE 
D/o MALLESWAMY S M (Women) /ರಾಮನಾಥಪುರ/ 
141,3೧೧ PHASE,4TH STAGE _ 
VIJAYANAGAR BELAVADI POST ಕೇರಳಾಪುರ 
MYSORE 570018 







































































೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ಭಾಗ ೫ 
ಆಯ್ಕೆ 
ತ ಅಭ್ಯರ್ಥಿಯ ಹೆಸರು/ತಂದೆಯ ಹೆಸರು/ವಿಳಾಸ | ಜನ್ಮ ದಿನಾಂಕ ಸ 2ನ ಸ್ಟ | ಮುನು 
ನಂ $ ಅಂಕ ವರ್ಗ ತಾಲ್ಲೂಕು/ 
ಹೋಬಳಿ/ವೃತ್ತ 
5 | 138754 | PRIYANKAS 0/0 SWAMY LALANAKERE 10/11/1993 | 92.83 GM ಅರಸೀಕೆರೆ/ 
VILLAGE AT POST GANDASI HOBLI 
ARASIKERE TALUK HASSAN 573164 a, 594% [| 
6 |145891 | DARSHANHS 10/4/1994 92.80 GM ಸಕಲೇಶಪುರ/ 
S/o SIDDARAMAIAH (Rural) SR 
SHIVAPURA V AND ೧, GUBBI TQ 
TUMKUR DIST TUMKUR 572222 ಹಾನುಬಾಳು 
7 | 136779 | SANJITHKUMAR.H.A 5/0 APPU.H.T 10/1/1992 92.66 sc ಅರಕಲಗೂಡು 
BETHU VILLAGE NAPOKLU POST (GM) /ದೊಡ್ಡಮಗ್ಗೆ/ 
MADIKERI TALUK KODAGU 571214 ನ 
8 1142445 | ANUSHATJD/o JANAMATTITD 17/02/1995 | 92.66 GM ಬೇಲೂರು/ 
SHREE JANAMATTI NILAYA (Women) ಬ 
HESGAL POST MUDIGERE TALUK ಸ್ಸ 
CHIKMAGALUR 577132 
9 |140181 | SACHINR 5/0 RAJASHEKAR R 1/10/1992 92.50 GM ಹಾಸನ/ ದುದ್ಬ/ 
39 2ND MAIN ROAD MARENAHALLI (GM) ER 
VIJAYANAGAR BENGALURU BANGALORE ೪ 
URBAN 560040 
10 | 135391 | POOJAHG D/o GIDDE GOWDA HK 10/11/1994 | 92.16 GM ಚನ್ನರಾಯಪಟ್ಟಣ/ 
C/O LATE, G. RAJU KSRTC (Women) ದಂಡಿಗನಹಳ್ಳಿ/ 
GAVENAHALLY POST GAVENAHALLY 
VILLAGE HASSAN HASSAN ದಂಡಿಗನಹಳ್ಳಿ 
11 | 145615 | PRALHADT HOSAKOTE 26/07/1994 | 92.00 3B ಅರಸೀಕೆರೆ/ 
S/o TANAJI AT POST RAIBAG RLY (GM) 5 
STATION TQ RAIBAG BELGAUM 591317 = 
12 | 136663 | SHIVARAMU H.R 5/0 RAMAKRISHNA 12/10/1994 | 91.80 GM ಹೊಳೆನರಸೀಪುರ/ 
HEMMIGE VILLAGE SUGANAHALLI POST (Rural) ಹಳಿಮೆಸೂರು/ 
MANDYA MANDYA 571403 ಫು 
ಹಳ್ಳಿ ಮೈಸೂರು 
13 | 140309 | SRINIVASA R 5/0 RANGAPPA 12/2/1995 91.16 GM ಬೇಲೂರು/ 
T HANUMANAKATTE AMRUTHAPURA (Rural) ಹಳೇಬೀಡು/ 
POHOLALKERE CHITRADURGA 577557 
ಯಲಹಂಕ 
14 | 141823 | SUHASN 5/0 ೦ SHASHIDHARAN , 8/11/1994 91.00 2A ಬೇಲೂರು/ 
ಸರವು ಈ | ಮಾನ 
15 | 145640 | PRIYANKA AN 0/0 NATRAJ AR 22/02/1995 | 91.00 CA ಅರಸೀಕೆರೆ/ 
ALABURU AT POST (Rural) ಕಣಕಟ್ಟೆ/ 
HAGARIBOMMANAHALLI 
BELLARY 583220 ಹಿರಿಸಾದರಹಳ್ಳಿ 
16 | 140295 | SANTHOSHKUMARY KD 8/10/1984 90.83 2A ಅರಸೀಕೆರೆ/ 
S/o DURUGAPPA Y (8 (KMS) 14) 
12 TH WARD KURUBAGERI 
HARAPANAHALLI TQ ಹುಲ್ಲೇಕೆರೆ 
DAVANAGERE 583131 
17 | 138055 | PRIYANKASH 0/0. HOMBALAAIH 1/11/1994 90.50 sc ಚನ್ನರಾಯಪಟ್ಟ/ 
SHRAVANABELAGOLA HASSAN 573135 (Women) ಶ್ರವಣಬೆಳಗೊಳ/ 
ಕಾಂತರಾಜಪುರ 













































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ೨೩ 
ಆಯ್ಕೆ 
ರೆಫರನ್‌ ಶೇಡಕವಾರು | ಆಯ್ಲ್ದೆಯಾದ 
ಕ್ರಸ೦ | ನ್‌ | ಅಭ್ಯರ್ಥಿಯ ಹೆಸರು/ತಂದೆಯ ಹೆಸರು/ವಿಳಾಸ | ಜನ್ನ ದಿನಾಂಕ | ಸು 
ನಂ ರಿ 6 ಅಂಕ ವರ್ಗ ತಾಲ್ಲೂಕು/ 
ಹೋಬಳಿ/ವೃತ್ತ 
18 | 187376 | DIVYASHREE J 0/0 JAGADEESH PATIL 13/11/1994 90.50 3A ಹೊಳೆನರಸೀಪುರ/ 
HALEKOTE, MAVINAKERE POST (Rural) Ba 
ಳ್ಳಿಮೆಸೂರು/ 
HOLENARASIPURA TALUK ನ 
HASSAN 573211 ಸ 
19 | 188439 | SHYLAJAAHM 22/01/1995 90.50 50 ಹಾಸನ/ 
0/0 MAHADEVAIAH 1 K HONNENAHALLI (Rural) ಪ 
N HOSAHALLI POST NITTUR HOBALI ಬ 
GUBBI TQ TUMKUR 572211 ಬಸವನಘಟ್ಟ 
20 | 138801 | SALMAN PASHA SM S/o MOULANA 7/2/1995 90.50 28 ಚನ್ನರಾಯಪಟ್ಟ/ 
SEEGEHALLI VILLAGE THYAVANAHALLI (Rural) ಹಿರಿಸಾವೆ/ ದಿಡಿಗ 
POST, KOLAR TALUK KOLAR 563130 
21 | 148807 | PRADEEPHB 5/0 BEERALINGAIAH 2/6/1994 90.33 sc ಸಕಲೇಶಪುರ/ 
DOOR 1೦1651 3RD STAGE 3೧0 MAIN (Rural) ಸ 
ಬಾ/ಬ್ದಾಕರವಳ್ಳಿ 
KANAKADASANAGARA MYSORE 570023 AREER 
22 | 137658 | RAVIKUMAR KH S/o HANUMANTHAIAH 22/06/1994 90.16 2A ಹಾಸನ/ 
KADEKODIPALYA, KOPPA POST KADABA (Rural) ERE 
HOBLI GUBBI TALUK TUMKUR 572216 ಜಾ 
23 | 139009 | HEMALATHA HN 0/0 NATARAJU 1/10/1994 90.00 2A ಬೇಲೂರು/ 
3೧0 BLOCK, KERAGODU TOWN AND (Women) ಕಳ 
POST AND HOBLI, MANDYA TALUK 
MANDYA 571446 ಕೋಡಿಹಳ್ಳಿ 
24 | 144485 | MAMATHA D/o CHIKKERASHETTY 25/04/1994 89.50 2A ಬೇಲೂರು/ 
SIDDAPURA, KITTHANA KERE POST (Rural) | ಡಿ 
ಬಿಕೂಡು/ಬಿಕೂಡು 
DUDDA HOBLI, HASSSAN 573201 ಸ 
25 | 146588 | SAROJASR D/o REVANNA SHETTY 1/6/1993 89.33 GM ಬೇಲೂರು/ 
BALLUR VILLAGE BALLUR POST BELUR (PDP) ೯ 
ಬಿಕೂಡು/ಕೆಸಗೋಡು 
TALUK HASSAN 573115 ಸಾ 
26 | 136484 | DIVYAC D/o CHANDRASHEKAR H 10/9/1994 89.16 ST ಬೇಲೂರು/ 
OPP. USHA NURSING HOME, VINAYAKA (Women) ಇರು 
NAGAR 1ST CROSS SHIMOGA 577201 "ಜೀತ 
ಹಳೇಬೀಡು 
27 | 184963 | ABHISHEK 7 G S/o GOVINDUT, 19/10/1994 89.16 50 ಅರಕಲಗೂಡು/ 
THUBINAKERE VILLAGE, (KMS) crs 
MADDUR TALUK, MANDYA 571476 i 
28 | 144637 | LAXMAN | PATIL 5/0 IRAPPA 10/6/1994 88.83 ST ಬೇಲೂರು/ 
AT.BIDREWADI. POST. KOT TAL. HUKKERI (GM) ಕ 
ಬಿಕ್ಕೂಡು/ಮದಘಫಟ್ಟ 
BELGAUM 591254 ಕ ಸ್ಟ 
29 | 144108 | BASAVARAJ MADAR 15/06/1994 87.66 sc ಹಾಸನ/ 
S/o SUREKHABASAVARAJ 5 MADAR (PDP) 
ಕಟ್ಟಾಯ/ ಕಟ್ಟಾಯ 
AIP JAMBAGI 1 TQ BIJAPUR 
BIJAPUR 587117 
30 | 141337 | VITTAL MALI 5/0 MAHADEV 1/6/1994 85.50 GM ಬೇಲೂರು/ 
ATIPOST KOUJALAGI TQ/ GOKAK (PHC) ಅರೇಹಳ್ಳಿ/ಮಲಸಾವರ 
BELGAUM 591227 
31 | 137883 | RAJEEVMR 5/0 RAVINDRADAS M 21/07/1977 67.50 GM ಹಾಸನ/ದುದ್ದ/ 
DOOR NO 197/1 MYLARALINGESHWARA (Ex-Serv) ಸಾ 
NILAYA 2ND MAIN NITTUVALLI ¢ 
DAVANAGERE 577004 
















































































೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ಭಾಗ ೫ 
ಆಯ್ಕೆ 
ರೆಫರನ್‌ ಶೇಡಕವಾರು | ಆಯ್ಕೆಯಾದ 
ಕ್ರಸ೦ | ನ್‌ | ಅಭ್ಯರ್ಥಿಯ ಹೆಸರು/ತಂದೆಯ ಹೆಸರು/ವಿಳಾಸ | ಜನ್ನ ದಿನಾಂಕ | ಸು 
ನಂ ರಿ 6 ಅಂಕ ವರ್ಗ ತಾಲ್ಲೂಕು/ 
ಹೋಬಳಿ/ವೃತ್ತ 
32 | 142138 | MANJUNATH JALAGER!I 10/8/1976 66.16 GM ಬೇಲೂರು/ 
S/o MAHADEVAPPA JALAGERIN. (Ex-Se) ವಸಡು) 
M. JALAGERI AT POST. AVARADI TAL. EE 
RAMDURG BELGAUM 591127 
33 | 135456 | SURESHA BELLUNDAGI 5/0 SOMANNA 8/2/1977 65.80 GM ಹಾಸನ/ 
EXARMY AT POST KANNUR TQ BUAPUR (5೬-561) | ಸಾಲಗಾಮೆ/ನಿಟೂರು 
BIJAPUR 586119 £ 
34 | 144718 | DEEPAK RAMAKANT NAIK 16/09/1973 | 65.50 2A ಹಾಸನ/ದುದ್ದ/ 
S/o RAMAKANT Y. NAIK (Ex-Se) ಸತತ್‌ 
೪ 
GINDIWADA , NANDANGADDA, KARWAR 
UTTARA KANNADA 581304 
35 | 1472051 | BS CHANDRA SHEKARA 30/06/1973 | 65.16 3B ಆಲೂರು/ 
5/0 8 7 SHIVAPPA, BALLUPET VILL AND (Ex-Serv.) ಕೆ.ಹೊಸಕೋಟೆ/ 
PO SAKALESHPUR TALUK 
ಕಾರಗೋಡು. 
HASSAN 573214 
36 | 137800 | KOLUSAB CHOUDHARI 20/07/1971 55.50 28 ಹಾಸನ/ 
S/o SAHEBLALKOLUSAB SAHEBLAL (ಐ-561/) | ದುದ್ರಜಿ ಮೈಲನಹಳ್ಳಿ 
CHOUDHARI KAREEM NAGAR ¥ 
INDI BJAPUR 586209 
37 | 140018 | NAGAPPA CHIKKANNAVAR 7/8/1973 49.83 CA ಅರಕಲಗೂಡು 
S/o MALLAPPAN M CHIKKANNAVAR (Ex-Serv.) /ದೊಡ್ಡಮಗ್ಗೆ/ 
SARASWATI NAGAR TQ NARAGUND ಸು 
GADAG 582207 `ಓ 
ಷರತ್ತುಗಳು:- 


ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ಆಯಾ ತಾಲ್ಲೂಕಿನ ತಹಶೀಲ್ದಾರರ 
ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18 
ರನ್ವಯ ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. ಹಾಗೂ ನೇಮಕಾತಿಯ ಬಗ್ಗೆ ಅಭ್ಯರ್ಥಿಯು ಯಾವ ಹಕ್ಕನ್ನು ಹೊಂದಿರುವುದಿಲ್ಲವೆಂದು 
ತಿಳಿಯತಕ್ಕದ್ದು. 


ಅಭ್ಯರ್ಥಿಯು ತಾನು ವಾಸಿಸುತ್ತಿರುವ ಕ್ರೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 
ಹಾಜರುಪಡಿಸುವುದು. 

ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ದೈಹಿಕ ಅರ್ಹತಾ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸುವುದು.ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಪೂರ್ವದಲ್ಲಿ ಕುಟುಂಬ ಮತ್ತು ಅಭ್ಯರ್ಥಿಗೆ ಸಂಬಂಧಿಸಿದಂತೆ ಸ್ಥಿರ ಮತ್ತು ಚರಾಸ್ತಿಗಳ 
ವಿವರ, ಸಾಲಗಳ ಪ್ರಮಾಣ ಪತ್ರ, ತಮ್ಮ ಪಾಸ್‌ಪೋರ್ಟ್‌ ಸೈಜಿನ 2 ಇತ್ತೀಚಿನ ಭಾವಚಿತ್ರ ಮತ್ತು ವಿದ್ಯಾರ್ಹತೆ ಹಾಗೂ ಮೀಸಲಾತಿ ಬಗ್ಗೆ ಇರುವ 
ಮೂಲ ಪ್ರಮಾಣ ಪತ್ರ, ಜನ್ಮ ದಿನಾಂಕದ ಬಗ್ಗೆ ಮೂಲ ಪ್ರಮಾಣ ಪತ್ರಗಳನ್ನು ಕರ್ತವ್ಯಕ್ಕೆ ಹಾಜರಾಗುವ ಕಛೇರಿಯಲ್ಲಿ ಆ ಕಛೇರಿಯ ಮುಖ್ಯಸ್ಥರ 


ಮುಂದೆ ಹಾಜರು ಪಡಿಸತಕ್ಕದ್ದು. 


ಅಭ್ಯರ್ಥಿಯು ಮದುವೆಯಾಗಿದ್ದಲ್ಲಿ ಒಬ್ಬರೇ ಪತಿ ಅಥವಾ ಪತ್ನಿ ಹೊಂದಿರುವ ಬಗ್ಗೆ ಕೆ.ಸಿ.ಎಸ್‌(ನಡತೆ) ನಿಯಮಗಳು 1966 ರಲ್ಲಿನ ನಿಯಮ 28 


ರ ರೀತ್ಯಾ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಕಛೇರಿಯಲ್ಲಿ ಆ ಕಛೇರಿಯ ಮುಖ್ಯಸ್ಥರ ಮುಂದೆ ಘೋಷಣೆ ಹಾಜರುಪಡಿಸತಕ್ಕದ್ದು. 
ಆಯ್ಕೆಯಾಗಿರುವ ಅಭ್ಯರ್ಥಿಯು ಅವರನ್ನು ನೇಮಿಸಿರುವ ಸ್ಥಳದಲ್ಲಿ ಕಡ್ಡಾಯವಾಗಿ ವಾಸ ಮಾಡಬೇಕು. ಮತ್ತು ನೊಟರಿ ಪ್ರಮಾಣ ಪತ್ರವನ್ನು 
ಹಾಜರು ಪಡಿಸಬೇಕು. 


ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗ/ಪ್ರವರ್ಗ-1/2ಎ/2ಬಿ/3ಎ/3ಬಿ, ಗ್ರಾಮೀಣ, ಯೋಜನಾ ನಿರಾಶ್ರಿತರು ಹಾಗೂ ಇತ್ಯಾದಿ ಮೀಸಲಾತಿಯಡಿಯಲ್ಲಿ 
ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ, ಅವರು ಸಲ್ಲಿಸಿರುವ ಸದರಿ ಪ್ರಮಾಣ ಪತ್ರಗಳ ಸಿಂಧುತ್ವದ ಬಗ್ಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ/ಸಕ್ಷಮ 


ಭಾಗ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ೨೫ 





10. 


11, 


12, 


13, 


14, 


15. 
16, 


17. 


18, 


19. 


20. 


21. 


22. 


23. 


ಪ್ರಾಧಿಕಾರದಿಂದ ನೀಡಬೇಕಾದ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಹಾಗೂ ಗುಣ ನಡತೆ ಹಾಗೂ ಪೂರ್ವ ಚಾರಿತ್ಯದ ಬಗ್ಗೆ ಸಂಬಂಧಪಟ್ಟ 
ಪೋಲೀಸ್‌ ಅಧೀಕ್ಷಕರ ವರದಿಯನ್ನು ಕಾಯ್ದಿರಿಸಿ ನೇಮಕಾತಿ ಆದೇಶ ನೀಡಲಾಗಿರುತ್ತದೆ. ಈ ಬಗ್ಗೆ ಪ್ರತಿಕೂಲ ವರದಿಗಳೇನಾದರೂ ಸ್ವೀಕೃತವಾದಲ್ಲಿ 
ತಕ್ಷಣವೇ ನೇಮಕಾತಿಯನ್ನು ರದ್ದುಗೊಳಿಸಲಾಗುವುದು. 


ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುತ್ತದೆ.ಅಲ್ಲದೇ ಅಂತಹ ಅಭ್ಯರ್ಥಿಯ ಎರುದ್ಧ ಭಾರತೀಯ ದಂಡ ಸಂಹಿತೆಯಲ್ಲಿನ ಸೂಕ್ತ ಕಲಂಗಳ ಅಡಿಯಲ್ಲಿ ಕ್ರಮ 
ಕೈಗೊಳ್ಳಲಾಗುವುದು ಹಾಗೂ ಕೆ.ಸಿ.ಎಸ್‌(ಸಿಸಿಎ) ನಿಯಮಗಳು 1957 ರ ಅಡಿಯಲ್ಲಿ ಶಿಸ್ತು ಕ್ರಮಕೈಗೊಳ್ಳಲಾಗುವುದು. 

ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಯವರೆಗೆ ಪರಿವೀಕ್ಷಣೆ ಅವಧಿ (Probation Period) ಆಗಿರುತ್ತದೆ. ಈ 
ಅವಧಿಯಲ್ಲಿ (1) ಅಕೌಂಟ್ಸ್‌ ಲೋಯರ್‌ (2) ರೆವಿನ್ಯೂ ಲೋಯರ್‌ (3) ಕಂಪ್ಯೂಟರ್‌ ಸಾಕ್ಷರತೆ ಟೆಸ್ಟ್‌ ಮತ್ತು (4) ಕನ್ನಡ ಭಾಷಾ ಪರೀಕ್ಷೆ (SSLC 
ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು 
ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ ತೆಗೆದು ಹಾಕಲಾಗುವುದು. ಗ್ರಾಮಲೆಕ್ಕಾಧಿಕಾರಿ ತರಬೇತಿ ಪೂರ್ಣಗೊಳಿಸುವ ಷರತ್ತಿಗೆ ಒಳಪಡಿಸಿ 
ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ. 

ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ "ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು." 

ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. FD/SPL/04/PET/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತ್ತಾರೆ. ದಿನಾಂಕ 1-4-2006 ರ ನಂತರ ಸರ್ಕಾರಿ ಸೇವೆಗೆ ನೇಮಕಗೊಂಡ ನೌಕರರ ಮೂಲ ವೇತನ ಮತ್ತು ತುಟ್ಟಿಭತ್ಯೆಯ ಒಟ್ಟು 
ಮೊತ್ತದ ಶೇಕಡಾ 10% ರಷ್ಟು ಭಾಗವನ್ನು ಅವರ ಪ್ರತಿ ಮಾಹೆಯ ವೇತನದಲ್ಲಿ ನಿವೃತ್ತಿ ಸೌಲಭ್ಯದ ವಂತಿಕೆಯನ್ನು ಕಟಾಯಿಸುವುದು. 

ಸರ್ಕಾರದ ಸುತ್ತೋಲೆ ಸಂ.ಕ೦.ಇ/54/ಬಿಎಸ್‌ಸಿ/2007 ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ ಕನಿಷ್ಟ 5 
ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, ನಿಯಂತ್ರಣ, 
ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ದರಾಗಿರುತ್ತಾರೆ. 

ಈ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ ಬೇರೆ ಇನ್ಯಾವುದೇ ಅಭ್ಯರ್ಥಿಯು ಅವರ ಆಯ್ಕೆಯನ್ನು ದಾಖಲೆ ಸಹಿತ ತನ್ನ ಹಕ್ಕನ್ನು 
ಸ್ಥಾಪಿಸಿದಲ್ಲಿ ಅಥವಾ ತನ್ನ ನೇಮಕಾತಿಯು ಅಸಿಂಧುವೆಂದು ದಾಖಲೆಗಳ ಸಹಿತ ಸಾಭೀತುಪಡಿಸಿದಲ್ಲಿ ನನ್ನ ನೇಮಕಾತಿಯನ್ನು ಯಾವುದೇ 
ಸೂಚನೆಯಿಲ್ಲದೆ ಶಾಶ್ವತವಾಗಿ ರದ್ದುಗೊಳಿಸಿ ನನ್ನ ಬದಲಿಗೆ ಬೇರೊಬ್ಬರನ್ನು ಆಯ್ಕೆ ಮಾಡಬಹುದು ಎ೦ಬ ಬಗ್ಗೆ ಅಭ್ಯರ್ಥಿಯು ರೂ 100/- ಗಳ 
ಛಾಪಾ ಕಾಗದದಲ್ಲಿ ಮುಚ್ಚಳಿಕೆಯನ್ನು ಹಾಜರಾಗುವ ಕಛೇರಿಯಲ್ಲಿ ಬರೆದುಕೊಡತಕ್ಕದ್ದು. 

ನೇಮಕಗೊಂಡ ಸ್ಥಳಕ್ಕೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವಾಸ ಭತ್ಯೆ ಹಾಗೂ ದಿನ ಭತ್ಯೆಗೆ ಅರ್ಹರಾಗಿರುವುದಿಲ್ಲ. 

ಜೇಷ್ಠತಾ ಅರ್ಹತೆಯು ನೇಮಕಾತಿ ಆದೇಶದ ಅನುಗುಣವಾಗಿ ಇರುವುದು. ಅಭ್ಯರ್ಥಿಯ ಜೇಷ್ಟತೆಯು ನೇರ ನೇಮಕಾತಿ ಪ್ರಾಧಿಕರರದ ಆಯ್ಕೆ 
ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತಯೇ ಇರತಕ್ಕದ್ದು ಹಾಗೂ ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಅಧಿಸೂಚನೆ/ಕಾನೂನು ತಿದ್ದುಪಡಿಗೆ 
ಒಳಪಡುತ್ತದೆ. 

ಅಭ್ಯರ್ಥಿಯು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿದ್ದಲ್ಲಿ ತನ್ನ ಮೂಲ ಗುರುತಿನ ಚೀಟಿಯನ್ನು ತಹಶೀಲ್ದಾರ್‌ರಲ್ಲಿ 
ಹಾಜರುಪಡಿಸತಕ್ಕದ್ದು ತಹಶೀಲ್ದಾರ್‌ರು ಅದನ್ನು ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ಸರೆಂಡರ್‌ ಮಾಡುವುದು. 

ಅಭ್ಯರ್ಥಿಯು ರೂ.1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 
ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
ಸರ್ಕಾರಿ ಆದೇಶ ಸಂಖ್ಯೆ ಡಿಪಿಎಆರ್‌ 17 ಎಸ್‌ಆರ್‌ಆರ್‌ 80 ದಿನಾ೦ಕ 09-10-1980 ರ ಮೇರೆಗೆ ಅವರ ಸೇವೆಯನ್ನು ನೇರ ನೇಮಕಾತಿಯ 


ಅಭ್ಯರ್ಥಿಯೆಂದು ಪರಿಗಣಿಸಲಾಗಿದೆ. 


ಅಭ್ಯರ್ಥಿಯು ತಾಲ್ಲೂಕಿನ ಗ್ರಾಮಲೆಕ್ಕಿಗರ ವೃತ್ತಗಳಿಗೆ ಗ್ರಾಮಲೆಕ್ಕಿಗರಾಗಿ ನೇಮಕಾತಿ ಹೊಂದಿರುವುದರಿಂದ ಗ್ರಾಮಲೆಕ್ಕಿಗರ ಹುದ್ದೆಯಿಂದ ಪದೋನ್ಮತಿ 
ಹೊಂದುವವರೆಗೂ ಗ್ರಾಮಲೆಕ್ಕಿಗರಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದು, ಯಾವುದೇ ಕಾರಣಕ್ಕೂ ವೃಂದ ಬದಲಾವಣೆಗೆ ಅವಕಾಶವಿರುವುದಿಲ್ಲ. 


ಅಭ್ಯರ್ಥಿಯು ಕರ್ತವ್ಯದ ಮೇಲೆ ಹಾಜರಾದ ನಂತರ ಪ್ರಥಮ ವೇತನ ಪಡೆಯಲು ಸರ್ಕಾರಿ ಆದೇಶ ಸಂಖ್ಯೆ ಜಿಎಡಿ(3) ಎಸ್‌ಆರ್‌ಎಸ್‌74 


ದಿನಾಂಕ 2-8-1974 ರ ಅನ್ವಯ ಪ್ರಮಾಣ ಪತ್ರ ಪಡೆದು ಸಲ್ಲಿಸುವುದು. 

ಗ್ರಾಮಲೆಕ್ಕಿಗರನ್ನು ಕರ್ತವ್ಯಕ್ಕೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಿಗಧಿಪಡಿಸಿದ ಮೊಬಲಗಿನ ಕೆ.ಜಿ.ಐ.ಡಿ ಮೊತ್ತವನ್ನು ಬ್ಯಾಂಕಿನಲ್ಲಿ ಅಭ್ಯರ್ಥಿಗಳು 
ಪಾವತಿಸಿದ ಚಲನ್‌ನ್ನು ತಹಶೀಲ್ದಾರ್‌ರವರಲ್ಲಿ ಹಾಜರುಪಡಿಸುವುದು. ತಹಶೀಲ್ದಾರ್‌ರವರು ತಕ್ಷಣ ಪ್ರಸ್ತಾವನೆಯನ್ನು ವಿಮಾಧಿಕಾರಿಗಳಿಗೆ 
ಕಳುಹಿಸತಕ್ಕದ್ದು. 

ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಹಾಗೂ ಇಲಾಖಾಧಿಕಾರಿಗಳು ನೀಡಿರುವ ನಿರಾಕ್ಷೇಪಣಾ ಪತ್ರವನ್ನು ಸಲ್ಲಿಸತಕ್ಕದ್ದು. ಅಂತಹ ಅಭ್ಯರ್ಥಿಗಳು ಇಲಾಖೆಯಿಂದ ಬಿಡುಗಡೆಯಾಗಿರುವ 
ಬಗ್ಗೆ ದೃಢೀಕರಣ ಪತ್ರವನ್ನು ಹಾಜರು ಪಡಿಸತಕ್ಕದ್ದು. ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ 


ಅಭ್ಯರ್ಥಿಗಳು ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 


೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ಭಾಗ ೫ 





24. 


25. 


26. 


27. 


28. 


PR-1 
50-1 


Guara 


ಸರ್ಕಾರದ ಅಧಿಸೂಚನೆ ಸಿಆಸುಇ59 ಸೇವನೆ212 ದಿನಾಂಕ 6-8-2012 ರ ಮೇರೆ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ 
ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯನ್ನು ಕರ್ತವ್ಯಕ್ಕೆ ಹಾಜರಾಗುವ ಕಛೇರಿಯ ಮುಖ್ಯಸ್ಥರ ಮುಂದೆ ಹಾಜರುಪಡಿಸಬೇಕು. 
ನೇಮಕಾತಿಗೊಳಿಸಲಾದ ಸ್ಥಳ/ಕಛೇರಿಯನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಾಗುವುದಿಲ್ಲ. ಸ್ಥಳ ಬದಲಾವಣೆ ಮಾಡುವಂತೆ ಒತ್ತಡ 
ತಂದಲ್ಲಿ ಅಂತಹ ಅಭ್ಯರ್ಥಿಗಳ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಲಾಗುತ್ತದೆ. 
ಕಸಂ 15 ರ ಅಭ್ಯರ್ಥಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗ್ರಾಮಲೆಕ್ಕಿಗರಾಗಿ ಆಯ್ಕೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಅಲ್ಲಿ ರಾಜೀನಾಮೆ 
ಅಂಗೀಕಾರವಾಗುವ ಮತ್ತು ನಂತರ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಒಳಪಟ್ಟಿರುತ್ತದೆ. 
ಕ್ರಸಂ: 33 ರ ಅಭ್ಯರ್ಥಿಯ ಪಿ.ಯು.ಸಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲನೆಗೆ ಕಳುಹಿಸಿದ್ದು, ಇನ್ನೂ ಪರಿಶೀಲನಾ ವರದಿ ಸ್ವೀಕೃತವಾಗಿಲ್ಲದ 
ಕಾರಣ ಇವರ ನೇಮಕಾತಿಯ ಅಂಕಪಟ್ಟಿಗಳ ನೈಜತೆ ಬಗ್ಗೆ ಪರಿಶೀಲನಾ ವರದಿಗೆ ಒಳಪಟ್ಟರುತ್ತದೆ. 
ಹಾಸನ ಜಿಲಾ ಕಂದಾಯ ಘಟಕದ ಗ್ರಾಮಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆಹಾಸನ. ರವರು ಈ 
ಆದೇಶವನ್ನು ಮಾರ್ಪಡಿಸುವ ಹಾಗೂ ರದ್ದು ಪಡಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾರೆ. 
ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ 
0 ಹಾಸನ ಜಿಲ್ಲೆ, ಹಾಸನ. 
RURAL DEVELOPMENT & PANCHAYAT RAJ SECRETARIAT 
NOTIFICATION 
No: RDP 213 EGS 2009 Bangalore Dated: 20- 12-2013 
Appointment of Ombudsman under MGNREGA 2013 


In Exercise of the powers conferred under sub- section (1) of Section 27 of Mahatma Gandhi National Rural Employment 
ntee Act, 2005, a Selection Committee was constituted by Government of India under the Chairmanship of Additional Chief 


Secretary to Government for the purpose of appointment of Ombudsman. The said Committee after inviting applications, selected 
eligible candidates duly following procedure and the list was Published in the Departmental website vide Notification No: RDP : 213: 
EGS: 2009 Dated:06-11-2013 inviting objections from the public within 30 days from the date of Publication. 


Any objections/ comments are not received during the notified period, the appointment of Ombudsman for the following Districts 


are appointed and notified. 














Sl. Name of the Previously Allocated 
Name Address 
No Post held Post District 
Sri. Mohan Koujalgi, 5/0. J.B. Koujalgi, 
No-76, Dhathi, Near Lakshmi 
| pS Narasimhaswamy Temple, Gattigere 
1 Sri. Mohan Koujalgi Ombudsman | Retd. Deputy Secretary x Davanagere 
Village, Extension, BEML 3° Stage, 
Haridasanagara, Rajarajeshwarinagar, 
Bangalore-98. 
Sri. K. Subray Kamatha, H.No- 7/433, 
Chief Executive Officer, th pe. 
2 | Sri. K. Subray Kamath | Ombudsman 5" Cross, Basavangudi, Shimoga. Hassan 
Zilla Panchyat 























9. The above Ombudsman shall contact Chief Executive Officer of the respective Zilla Panchayat and report for duty within fifteen 


days from date of this Notification. 


*e Candidates so appointed for Ombudsman in this Notification shall abide by the orders of Government of India issued for this 
purpose on 24" May 2013. 


*e Orders and instructions issued/being issued by the Central/State Governments from time to time shall be the duties and 
responsibilities of the Ombudsman. 


By order and in the name of the Governor of Karnataka 
Munish Moudgil 
Secretary to the Government, 
and Commissioner, Rural Development 
Rural Development & Panchayat Raj Dept. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ೨೭ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ: ಗ್ರಾಅಪ: 213: ಉಖಾಯೋ 2009 ಬೆಂಗಳೂರು ದಿನಾಂಕ:20-12-2013 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ಗಳ ನೇಮಕಾತಿ-2013 


ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಧಿನಿಯಮ-2005ರ ಪ್ರಕರಣ 27ರ ಉಪ ಪ್ರಕರಣ 1ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಭಾರತ ಸರ್ಕಾರವು ರಾಜ್ಯದ ಜಿಲ್ಲೆಗಳಿಗೆ ಒಂಬಡ್ಡ್‌ಮನ್‌ ನೇಮಿಸಲು ರಾಜ್ಯ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ರಚಿಸಿದ್ದು, ಸಮಿತಿಯು ನಿಯಮಾನುಸಾರ ಅರ್ಜಿಗಳನ್ನು ಆಹ್ಹಾನಿಸಿ ಪರಿಶೀಲಿಸಿ ಅರ್ಹ 
ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಅಧಿಸೂಚನೆ ಸಂ:ಗ್ರಾಅಪ: 213 :ಉಖಾಯೋ 2009 ದಿ:06-11-2013 ರಂದು ಇಲಾಖೆಯ ವೆಬ್‌ಸೈಟ್‌ನಲ್ಲಿ ಇದು 
ಪ್ರಕಟಣೆಯಾದ ದಿನಾಂಕದಿ೦ದ 30 ದಿನಗಳ ಒಳಗಾಗಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಸಲ್ಲಿಸಲು ಪ್ರಕಟಿಸಲಾಗಿತ್ತು. 


ನಿಗಧಿತ ಅವದಿಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳ ಸಂಬಂಧ ಯಾವುದೇ ಆಕ್ಷೇಪಣೆ/ಪ್ರತಿಕ್ರಿಯೆ ಬಾರದೇ ಇರುವುದರಿಂದ ಕೆಳಕಂಡ ಜಿಲ್ಲೆಗಳಿಗೆ 
ಒಂಬುಡ್ಸ್‌ಮನ್‌ಗಳನ್ನು ನೇಮಕಾತಿ ಮಾಡಿ ಅಧಿಸೂಚಿಸಿದೆ. 











ಈ ಹಿಂದೆ ನಿರ್ವಹಿಸಿದ ನಿಗಧಿ ಪಡಿಸಿರುವ 
ಕ್ರ. ಸಂ ಹೆಸರು ಹುದ್ದೆ ಈ ವಿಳಾಸ 
ಹುದ್ದೆ ಜಿಲ್ಲೆಯ ಹೆಸರು 
ಶ್ರೀ ಮೋಹನ್‌ ಕೌಜಲಗಿ ತಂದೆ 
ಜೆ.ಬಿ.ಕೌಜಲಗಿ, ನಂ. 76, ದಾತ್ರಿ, 
ಲಕಿ ನಾರಾಯಣ ದೇವಸ್ಥಾನದ 
ನಿವೃತ್ತ ಉಪ ಸ ತ 
1 ಶ್ರೀ ಮೋಹನ್‌ ಕೌಜಲಗಿ ಒಂಬುಡ್‌ಮನ್‌ ನ ಹತ್ತಿರ, ಘಟಿಗೆರೆ ಹಳ್ಳಿ, ಎಕ್ಸ್‌ಟೆನ್‌, ದಾವಣಗೆರೆ 
ಸ ಕಾರ್ಯದರ್ಶಿ ವ ೪ $೪ EA 
ಬಿ.ಇ.ಎಮ್‌. ಎಲ್‌, ಮೂರನೇ 
ಹಂತ, ಹರಿದಾಸನಗರ, ರಾಜೇಶ್ವರಿ 
ನಗರ, ಬೆಂಗಳೂರು- 98. 
ಮುಖ್ಯ ಶ್ರೀ ಕೆ. ಸುಬ್ಬರಾಯ್‌ ಕಾಮತ್‌, ಮನೆ 
ಕಾರ್ಯನಿರ್ವಾಹಕ ನಂ. 7/433, 5ನೇ ಅಡ್ಡ ರಸ್ತೆ, 
2 ಶ್ರೀ ಕೆ. ಸುಬ್ಬರಾಯ್‌ ಕಾಮತ್‌ | ಒಂಬುಡ್‌ಮನ್‌ ಡ್‌ ಹಾಸನ 
ಬ್ಬ ಅಧಿಕಾರಿಗಳು, ಜಿಲ್ಲಾ ಬಸವನಗುಡಿ, ಶಿವಮೊಗ್ಗ. 
ಪಂಚಾಯತ್‌ 


























* ಒ೦ಬಡ್ಸ್‌ಮನ್‌ಆಗಿ ನೇಮಕಗೊಂಡವರು ಈ ಅಧಿಸೂಚನೆಯ ದಿನಾಂಕದಿಂದ 15 ದಿನಗಳ ಒಳಗಾಗಿ ನಿಯುಕ್ತಿಗೊಳಿಸಿದ ಜಿಲ್ಲೆಯ ಜಿಲ್ಲಾ 
ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸಿ ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯಭಾರವನ್ನು ನಿರ್ವಹಿಸತಕ್ಕದ್ದು. 


* ಒ೦ಬಡ್ಬ್‌ಮನ್‌ಆಗಿ ನೇಮಕಾತಿಯಾದ ಅಭ್ಯರ್ಥಿಗಳು ದಿನಾಂಕ:24-05-2013 ರಂದು ಭಾರತ ಸರ್ಕಾರವು ಹೊರಡಿಸಿರುವ ಆದೇಶಕ್ಕೆ 
ಬದ್ಧರಾಗಿರತಕ್ಕದ್ದು. 
* ಕೇಂದ್ರ ಸರ್ಕಾರವು ಈ ಸಂಬಂಧ ಹೊರಡಿಸಿರುವ ಸೂಚನೆಗಳು ಮತ್ತು ಕೇಂದ್ರ/ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು 
ಒಂಬಡ್ಸ್‌ಮನ್‌ಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳಾಗಿರುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮುನಿಷ್‌ ಮೌದ್ಧಿಲ್‌ 
ಸರ್ಕಾರದ ಕಾರ್ಯದರ್ಶಿ, 
PR-2 ಹಾಗೂ ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ 
50-100 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


THE COURT OF THE ADDL CITY CIVIL JUDGE AT, BANGALORE 
P&S.C NO: 25050/2013 


Petltioner: Sri Arifulla Khan, Aged about 58 years, Son of Sri. K. Mahaboob Ali Khan. Residing in a portion of 
New No: 54, (Old No:16) 3rd Cross, 2nd Main Road, Kushalnagar, Bangalore-560045. 


Respondent: Nil 


PUBLIC NOTICE 


Notice is hereby given that a Petition has been made to this Court Under Section 372 of the Indian Succession Act. 1925 for 
grant of Succession Certificate in respect of Schedule Property/s of late Smt. Najeeba Begum, who died Intestate on 
21-06-2006; at Bangalore. 


೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೯, ೨೦೧೪ ಭಾಗ ೫ 





Be it known that no caveat has been entered and the said Petition is posted for hearing on 24-01-2014 at 11 a.m in the Court 
of the IV Additional City Civil & Sessions Judge Mayo Hall Bangalore (CCH-21). Any person(s) claiming to have any interest may 
appear before the Court on the above mentioned day whether in person or through a pleader before grant of Succession Certificate in 
favour of the Petitioner. 


SCHEDULE PROPERTY 


Item No:1 

Bank account in the name of Smt Najeeba Begum, bearing S.B. Account No:51019957947, with present bank balance 
thereof, at state Bank of Bikaner and Jaipur, at No. 341,K Kamaraj Road, Bhartinagar Branch, Bangalore. 
Item No:2 

Fixed Deposit! Term Deposit in the name of Smt Najeeba Begum bearing Deposit/ Receipt No:ST/J380444/0129200238200, 
dated: 12-11-2004, for a sum of Rs.11.265/- along with interest accrued thereof in State Bank of Bikaner and Jaipur, at No. 341, 
K Kamaraj Road, Bhartinagar Branch, Bangalore. 


Item No:3 


Fixed Deposit/Term Deposit in the name of Smt. Najeeba Begum. bearing deposit/Receipt No:TD/F34117, dated: 
13-6-2006; for a sum of Rs.22,000/- along With interest accrued thereof in state Bank of Bikaner and Jaipur, at No. 341,K Kamaraj 
Road, Bhartinagar Branch, Bangalore, 


Item No:4 


Bank locker/safe Deposit locker in the name of Smt Najeeba Begum, bearing locker No: 79, with all the articles Kept in the 
said Safe Deposit locker in state Bank of Bikaner and Jaipur, at No. 341,K Kamaraj Road, Bhartinagar Branch, Bangalore, 


Given under my hand and seal of the Court on this the 16" day of December, 2013 
By order of the Court 


PD-02 Assistant Registrar 
50-5 City Civil Court, 
Mayo Hall Unit, Bangalore 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು-59 


